ಕರಾಾಟಕ ವಿಧಾನ ಪರಿಷತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1568 (1825) 

2) ಸದಸ್ಕರ ಹೆಸರು ಶೀ ಪ್ರಕಾಶ್‌ ಕೆ: ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

3) ಉತರಿಸುವ ದಿನಾಂಕ 22.03.2021 


ಆನೆಗಳ ದಾಳಿಗಳಿಂದ ಹಾಗೂ 


ಅರಣ್ಯ, ಕನ್ನಡ' ಮತ್ತು ಸಂಸ್ಕೃತಿ ಸಚಿವರು 
ಕ್ರಸಂ] ಪಶ್ನೆ ಉತ್ತರೆ 
ಅ) | ರಾಜ್ಯದಲ್ಲಿ "ಯಾವ "ಯಾವ" ರಾಜ್ಯದಲ್ಲಿ ಡನ್‌ ಮೈಸೊರು, " ಜಾಮೆರಾಜನಗರ, `ರಾಮನೆಗರ, 
ಪ್ರದೇಶಗಳಲ್ಲಿ ಆನೆಗಳು ಸಲಾ. ಬೆಂಗಳೂರು, he ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ 
ಹಾಗೂ ಇತರೆ ಪ್ರಾಣಿಗಳ ಕನಡ, ಬೆಳಗಾವ ಜಿಲ್ಲೆಗಳ ಮ ಹಾವಳಿ ಇರುತ್ತದೆ. ES 
ದಾಳಿ ಸಡೆಯುತ್ತಿವೆ; ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹುಲಿ ಹಾವಳಿ 
ಕಂಡುಬರುತ್ತದೆ. ಅಲ್ಲದೇ. 'ತುಮಕೂರು, ಚಿತ್ರದುರ್ಗ, ದಾವಣಗೆರೆ, 


ಬಳ್ಳಾರಿ, ಕೊಪ್ಪಳ, ಮಂಗಳೂರು, ಬಾಗಲಕೋಟೆ ಹರಗಳಲ್ಲ ಬತತ 
ಮತ್ತು ಇತರೆ ವನ್ಯಪ್ರಾಣಿಗಳ ಹಾವಳಿ ಕಂಡುಬರುತ್ತದೆ. ' 


ವನ್ಯಜೀವಿಗಳಿಂದ ಎಷ್ಟು ಬೆಳೆ 
ಹಾನಿಯಾಗಿವೆ; 


ಕಳದ ಮೂರು `ವರ್ಷಗಳಕ್ಸ ಇಾಡಾನ ಒಳಗೊಂಡಾತ ಇತರ 
ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾದ ಬೆಳೆಹಾನಿ ಪ್ರಕರಣ ಮತ್ತು 
ಪಾವತಿಸಲಾದ ದಯಾತ್ಮಕ ಧನದ ವಿವರ ಈ ಕೆಳಕಂಡಂತಿದೆ: 


ಬನಹಾನಿ್‌ ಪಾವತಿಸಿದ ಮೊತ 
ವರ್ಷ ಪ್ರೇರಣ || ಗ) 
ಸಂಖ್ಯೆ ಮ 
308-5 7k) 1028.30 
2019-20 : 2095] - 112290 
700 
(ಫೆಬ್ರವರಿ- -2021ರ 10316 620.86 
ಅಂತ್ಯತ್ಸ) 


ಉತ್ತರ 


ಕ್ವಸಂ ಪಶ್ನೆ 
ಪ್ರ'|ವನ್ನಜಾನಗ್ಗಾ ದ್‌ ನನ್ಯವಾನ್‌ಗನು ನಗರ 7 ಪ್ಧನದ ವಸ ಪ್ರದೇಶಗಳಿಗೆ ಬರುವುದನ್ನು 
ತಡೆಯಲು ಸರ್ಕಾರ ಮ ಇಲಾಖಾ ವತಿಯಿಂದ ಈ ` ಕೆಳಕಂಡ ಕ್ರಮಗಳನ್ನು 


ಕೈಗೊಂಡಿರುವ ಕ್ರಮಗಳೇನು? 


ಕ್ಕೈ ಗೊಳ್ಳಲಾಗುತ್ತಿದೆ: 


N 


ವನ್ಯ ಪಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ 
ಹೆಬ್ಬೆಸಲು ರಕ್ಷಿತಾರಣ್ಯ ಗಳಲ್ಲ ಕೆರೆಗಳ ನಿರ್ಮಾಣ ಗಿ 
ಪುನಚ್ಚ್ಛೇತನ . ಗೊಳಿಸಿ ವನ್ಯ ಪ್ರಾಣಿಗಳ ಆವಾಸಸ್ತಾ ನವನ್ನು 


 ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಇದರಿಂದ ಕಾಡಾನೆ ಹಾಗೂ ಒತರ 


ವನ್ಯಪ್ರಾಣಿಗಳು ಕಾಡಿನಿಂದ ಹೊರಗೆ ಬಾರದಂತೆ ತಡೆಯಲಾಗುತ್ತಿದೆ. 


ಅರಣ್ಯ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 'ಹೆಚ್ಚಿನ ಅರಣ್ಯ ಪ್ರದೇಶಗಳಲ್ಲಿ ದಟ್ಟವಾಗಿ 
ಬೆಳೆದ "ಲಂಟಾನ ಮತ್ತು ಯುಪಟೋರಿಯಂ ಕಳೆಗಳಿಂದಾಗಿ 


- -ಹುಲ್ಲಿನ ಬೆಳವಣಿಗೆಗೆ ತೀವ್ರ ಅಡಚಣೆಯಾಗಿ ಅರಣ್ಯದಲ್ಲಿ ಹುಲ್ಲಿನ 


ಲಭ್ಯತೆ ಗಣನೀಯವಾಗಿ ಕಡಿಮೆಯಾಗಿರುವುದರಿಂದ ಹುಲ್ಲು 
ಬೆಳೆಯುವ ಪ್ರದೇಶಗಳಲ್ಲಿ ಬೆಳೆದಿರುವ ಲಂಟಾನ ಮತ್ತು 
ಯುಪಟೋರಿಯಂ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸಿ ಅರಣ್ಯಕ್ಕೆ 
ಪೂರಕವಾದ ಹುಲ್ಲು ಬೆಳೆಯಲು ಅನುವು' ಮಾಡಿಕೊಳ್ಳಲು 
ಅವಕಾಶ ಕಲ್ಪಿಸಲಾಗಿದೆ. 

ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ - ಬಾರದಂತೆ 
ತಡೆಗಟ್ಟಲು ಅರಣ್ಯದಂಚಿನಲ್ಲಿ , -: ಸೌರಶಕ್ತಿ ಜೇಲಿ 
ನಿರ್ಮಾಣ ಗಿರ್ವಹಣೆ, ಆನೆ ತಡೆಕಂದಕ ನಿರ್ಮಾಣಗಿರ್ವಹಣೆ 
ಮಾಡಲಾಗಿದ್ದು ಮತ್ತು ರೈಲ್ಲೆಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ 
ನಿರ್ಮಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 

ಕಳ್ಳಬೇಟೆ ತಡೆ ಶಿಬಿರಗಳಿಗೆ ರ Poaching Camp) ಹಾಗೂ 
ಕ್ಷಿಪ್ರ ಕಾರ್ಯಾಚರಣೆ ಪಡೆ (Rapid Response Teams) 
ಗಳನ್ನು ಅಂದರೆ ಕಾಡಾನೆ ಹಿಮ್ಮೆಟ್ಟಿಸುವ ತಂಡಗಳನ್ನು ರಚಿಸಿ 
ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ 
ಹಾಗೂ Wireless Networking ಮೂಲಕ' ಮಾಹಿತಿ ಸಂವಹನ 
ಮಾಡಲಾಗುತ್ತಿದೆ. 

ಕಾಡಾನೆಗಳ ಮಾಹಿತಿಯನ್ನು ಸಂಗ್ರಹಿಸಲು 24 ಗಂಟೆ 
ಕಾರ್ಯನಿರ್ವಹಿಸುವ. ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 

ಕಾಡಾನೆ ಗುಂಪಿನಲ್ಲಿದ್ದ ವಯಸ್ಕ ಹೆಣ್ಣಾನೆಯನ್ನು ಗುರುತಿಸಿ ಅದಕ್ಕೆ 
ರೇಡಿಯೋ ಕಾಲರ್‌ ಅಳವಡಿಸಿ ಆನೆಗಳ " ಚಲನ-ವಲನಗಳ ಬಗ್ಗೆ 
ಎಸ್‌.ಎಂ.ಎಸ್‌. ಹಾಗೂ ವಾಟ್ಲಾಪ್‌ ಮೂಲಕ ಜನರಿಗೆ 
ಮಾಹಿತಿಯನ್ನು ನೀಡಿ ಮಾನವ ಪಾಣಹಾನಿ ಹಾಗೂ ಮಾನವ 
ಗಾಯ ತಪ್ಪಿಸಲು ಕ್ರಮವಹಿಸಲಾಗುತ್ತಿದೆ. 


ಉತ್ತರ 


p28 
[e) 
& 


7 ಸಾರ್ವಜನಕರಗೆ" ಉಪಟಳ ನೀಡುತ್ತಿರುವ 'ಪಾಂಡಾನೆಗನನ್ನು 
ಗುರುತಿಸಿ, ಸೆರೆಹಿಡಿದು ಆಗಿಂದಾಗ್ಗೆ ಆನೆ ಶಿಬಿರಗಳಿಗೆ 
ಸ್ಥಳಾಂತರಿಸಲಾಗಿದೆ. NE 

8. ವನ್ಯಪ್ರಾಣಿಗಳ . ಹಾವಳಿಯಿಂದ ಉಂಟಾದ ಹಾನಿ ಪ್ರಕರಣಗಳಲ್ಲಿ 
ದಯಾತ್ಸಕ ಧನವನ್ನು ಪಾವತಿಸಲಾಗುತ್ತಿದ್ದು, ಇತ್ತೀಚಿನ ದನಗಳಲ್ಲಿ 
ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಹಾನಿ. ಪ್ರಕರಣಗಳಿಗೆ 
ಇ-ತಂತ್ರಾಂಶದ ಮೂಲಕ." ಅರ್ಜಿಗಳನ್ನು" ಸ್ವೀಕರಿಸಲಾಗುತ್ತಿದ್ದು, 
ಆದ್ಯತೆ ಮೇರೆಗೆ ಸರ್ಕಾರದ ನಿಯಮಾನುಸಾರ ಪರಿಶೀಲಿಸಿ, 
ಶೀಘ್ರವೇ ನೇರವಾಗಿ ಸಂತ್ರಸರ ಖಾತೆಗೆ ಪಾವತಿಸುವ 

oo ಪಕ್ರಿಯೆಯನ್ನು " ' ಇ-ಪೆರಿಹಾರ ತಂತ್ರಾಂಶದ ಮೂಲಕ 

ls ನವ ಹನಿುಗುದಿದ ನತ ಅತಂತ ರಾ ಸೋಲ 


ಸಂಖ್ಯೆ ಅಪಜೀ 76 ಎಫ್‌ಡಬ್ರ್ಯೂಎಲ್‌ 2021 


(ಅರವಿಂದ ಅಿಲಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


